ಕರ್ನಾಟಿಕ ವಿಧಾನ ಪರಿಷತ್ತು 
145ನೇ ಅಧಿವೇಶನ 


ಚುಕೆ ರಹಿತ ಪ್ರಶ್ನೆಸಂಖ್ಯೆ : 27232 


ಸದಸ್ಯರ ಹೆಸರು : ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಲೇತು 

ಉತ್ತರಿಸುವ ದಿನಾಂಕ : 15-12-2021 

ಉತರಿಸುವ ಸಚಿವರು : ಲೋಕೋಪಯೋಗಿ ಸಚಿವರು 


ರಾಜ್ಯದಲ್ಲಿ ಮಳೆ ಮತ್ತು ನೆರೆ ಹಾವಳಿಯಿಂದ 
ದೃಂಸಗೊಂಡ ಪ್ರವಾಹ ಪೀಡಿತ ಪ್ರದೇಶಗಳ 
ರಸ್ತೆಗಳ ದುರಸ್ತಿ ಮತ್ತು ಪುನರ್‌ ನಿರ್ಮಾಣ 
ಕಾರ್ಯಗಳು ಸಮರ್ಪಕವಾಗಿ 
ನಡೆಯದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ, ರಸ್ತೆಗಳ ದುರಸ್ತಿ 
ಹಾಗೂ ಮಳೆ ಪೀಡಿತ ಪ್ರದೇಶಗಳ ಪುನರ್‌ 
ನಿರ್ಮಾಣ ಕಾರ್ಯಕ್ರಮಗಳನ್ನು 
ಪರಿಣಾಮಕಾರಿಯಾಗಿ ಕೈಗೊಳ್ಳಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; 
ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ, ನೆರೆ ಹಾವಳಿಯಿಂದ 
ಎಲ್ಲಿ ಯಾವ ಯಾವ ಪ್ರದೇಶಗಳ ರಸ್ತೆಗಳು 
ಹಾಳಾಗಿವೆ; ಅವುಗಳ ಪುನರ್‌ ನಿರ್ಮಾಣ 
ಕಾರ್ಯಗಳನ್ನು - ಕೈಗೊಳ್ಳಲಾಗಿದೆಯೇ; 
(ತಾಲ್ಲೂಕುವಾರು ವಿವರ ಒದಗಿಸುವುದು) 


2021-22ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ 
ಅತೀವೃಷ್ಟಿ ಹಾಗೂ ನೆರೆಹಾವಳಿಯಿಂದ 
ಹಾನಿಗೊಳಗಾಗಿರುವ ರಸ್ತೆ, ಸೇತುವೆ ಮತ್ತು ಕಟ್ಟಿಡಗಳ 
ದುರಸ್ಥಿ ಕಾಮಗಾರಿಗಳನ್ನು ರೂ.310.00 ಕೋಟಿ 
ಅಂದಾಜು ಮೊತ್ತದಲ್ಲಿ 756 ಕಾಮಗಾರಿಗಳನ್ನು 
ಕೈಗೆತ್ತಿಕೊಳ್ಳಲಾಗಿದ್ದು, ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತವೆ. 


ಬೆಳಗಾವಿ ಜಿಲ್ಲೆಯಲ್ಲಿ 2021-22ನೇ ಸಾಲಿನ ಮಳೆ 
ಮತ್ತು ನೆರೆ ಹಾವಳಿಯಿಂದ ದಿನಾಂ೦ಕಃ-06-12-2021ರ 
ವರದಿಯಂತೆ ಹಾನಿಗೀಡಾದ ರಸ್ತೆ ಮತ್ತು ಸೇತುವೆ / 
ಸಿಡಿ ಗಳ ವಿವರ ಕೆಳಗಿನಂತಿದೆ. 


* 101.088ಮಿೀ ರಾಜ್ಯ ಹೆದ್ಮಾರಿ ರಸ್ತೆ, 
* 206.088ಮೀ ಜಿಲ್ಲಾ ಮುಖ್ಯ ರಸ್ತೆ, 
* 26 ರಾಜ್ಯ ಹೆದ್ಮಾರಿ ಮೇಲಿನ ಸೇತುವೆ/ಸಿಡಿ, 

* 44 ಜಿಲ್ಲಾ ಮುಖ್ಯ ರಸ್ತೆ ಮೇಲಿನ ಸೇತುವೆ /ಸಿಡಿ 
* 33 ಕಟ್ಟಡಗಳು ಹಾನಿಗೊಂಡಿರುತ್ತವೆ. 


ಪ್ರ. ಹಾನಿಯ 
ಸ 
ಜಿಲ್ಲಾ 


ತಾಲ್ಲೂಕುವಾರು ವಿವರಗಳನ್ನು ಅನುಬಂಧ"! ರಲ್ಲಿ 
ಒದಗಿಸಿದೆ. 
೨021-22ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಉಂಟಾಗಿರುವ 
ಅತೀವೃಷ್ಣಿ ಹಾಗೂ ನೆರೆಹಾವಳಿಯಿಂದ ಬೆಳಗಾವಿ 
ಜಿಲ್ಲೆಯಲ್ಲಿ ಹಾನಿಗೊಳಗಾಗಿರುವ ರಸ್ತೆ, ಸೇತುವೆ 
ಮತ್ತು ಕಟ್ಟಿಡಗಳ ಪುನರ್‌ ನಿರ್ಮಾಣ 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಒಟ್ಟಾರೆ 
ರೂ.301.87 ಕೋಟಿ ಅನುದಾನ ಅಗತ್ಯವಿರುತ್ತದೆ. 


ಮಳೆ ಪ್ರವಾಹ ಪೀಡಿತ ಪ್ರದೇಶಗಳ ರಸ್ತೆಗಳ 
ಮತ್ತು ಮೂಲಭೂತ . ಸೌಲಭ್ಯಗಳ ಪುನರ್‌ 
ನಿರ್ಮಾಣಕೆ, ಎಷ್ಟು ಪ್ರಮಾಣದ ಅನುದಾನದ 
ಅವಶ್ಯಕತೆಯಿದೆಯೆಂದು ಅಂದಾಜಿಸಲಾಗಿದೆ; 


\Appdata\ocai\Yemp\Rar$Dia0 SS1\948 ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜನ (೧27 (332) Docs 


CAUser User 


ಬೆಳಗಾವಿ ಜಿಲ್ಲೆಗೆ ಪ್ರಸಕೆ- ವರ್ಷ ಮಳೆ, ಪ್ರವಾಹ 
ಪೀಡಿತ ಪ್ರದೇಶಗಳ ರಸ್ತೆಗಳ ಮತ್ತು 
ಮೂಲಭೂತ ಸೌಲಭ್ಯಗಳ ಪುನರ್‌ ನಿರ್ಮಾಣಕ್ಕೆ 
ಎಷ್ಟು ಅನುದಾನ ಒದಗಿಸಲಾಗಿದೆ; ಈಗಾಗಲೇ 
ಎಷ್ಟು ಅನುದಾನ ಬಿಡುಗಡೆಯಾಗಿದೆ; 
(ತಾಲ್ಲೂಕುವಾರು ವಿವರ"-ನೀಡುವುದು) 


ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸಕ ಸಾಲಿನ ಮಳೆ ಹಾಗೂ 
ಪ್ರವಾಹದಿಂದ ಹಾನಿಗೊಳಗಾಗಿರುವ ರಸ್ತಿ ಮತ್ತು 
ಸೇತುವೆ / ಸಿಡಿಗಳ ಪುನರ್‌ ನಿರ್ಮಾಣ 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಒಟ್ಟಾರೆ ರೂ. 
4805 ಕೋಟಿ ಅನುದಾನ ಒದಗಿಸಲಾಗಿದ್ದು, 
ತಾಲ್ಲೂಕುವಾರು ವಿವರಗಳನ್ನು ಅನುಬಂಧ-2 ರಲ್ಲಿ 
ಸಲ್ಲಿಸಲಾಗಿದೆ. 

ನೆರೆಹಾವಳಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಸದರಿ 
ಕಾಮಗಾರಿಗಳನ್ನು ಪ್ರಸಕ್ತ ಸಾಲಿನಲ್ಲಿಯೇ 
ಪೂರ್ಣಗೊಳಿಸಲು ಕ್ರಮವಹಿಸಲಾಗುವುದು. 


ಯಾವ ಕಾಲಮಿತಿಯಲ್ಲಿ ಸದರಿ ಪ್ರದೇಶಗಳ 
ರಸ್ತೆಗಳ ಮತ್ತು ಮೂಲಭೂತ ಸೌಲಭ್ಯಗಳ 
ನರ್‌ ನಿರ್ಮಾಣ ಕಾರ್ಯಗಳು 
? (ಬಿವರ ನೀಡುವುದು) 


ಸಂ:ಲೋಇ/948/ಐಎಫ್‌ಎ/2021 (ಇ-ಕಛೇರಿ) 


| (ಸಿ.ಸಿ.ಪಾಟೀಲ) 
i ಲೋಕೋಪಯೋಗಿ ಸಚಿವರು 


C-\Users\User \Appdata\tocal\Temp\far $0i30.551\948 ಕವಟಿಗಿಮಲರ ಮಹಾಂತೇಶ ಮಲ್ಲಿಕಾರ್ಜುನ ೬€0272 (332).Docx 


ಅನುಬಂಧ-1 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರು ಮಂಡಿಸಿದ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 332 (272) ಕೈ ಉತ್ತರಗಳು 
2021-22 ನೇ ಸಾಲಿನಲಿ ಬೆಳಗಾವಿ ಜಿಲೆಯಲಿ ಅತಿವಪ್ಪಿ/ಪವಾಹದಿಂದ ಹಾನಿಗೊಳಗಾದ ಲೋಕೋಪಯೋಗಿ ಇಲಾಖೆಯ ರಸ, ಸೇತುವೆ ಮತು | ಡಗಳ ವಿವರ 


ವರದಿ ದಿನಾಂಕಃ 6.12.2021ರ ವರೆಗೆ ತಾಲೂಕುವಾರು ಘೋಷವಾರು 
ಮುಖ್ಯ ಇಂಜಿನೀಯರರು, ಲೋಕೋಪಯೋಗಿ ಇಲಾಖೆ, ಉತ್ತರ ವಲಯ, ಧಾರವಾಡ (ರೂ. ಲಕ್ಷಗಳಲ್ಲಿ) 


ವಿಭಾಗದ 
ಹೆಸರು 


ತಾಲೂಕಿನ ಹಾನಿಗೊಳಗಾದ ರಸ್ತ ಉದ್ದ ಕಿಮೀ.ಗಳೆಲ್ಲ ಹಾನಿಗೂಳಗಾದ ಸೇತುವ/ಸಿ.ಡಿ.ಗಳ ವಿವರ ಹಾನಿಗೂಳಗಾದ ತಕ್ಷಣ ದುರಸ್ತಿಗೂಳಿಸಬೀಕಾದ 
ಹೆಸರು ಕಟ್ಟಡಗಳ ವಿವರಗಳು ಕಾಮಗಾರಿಗಳ ವಿವರಗಳು 
ಪುನರ್‌ ಸ nf ವ ಕಟ್ಟಡ 
3 ಸ 


EE LN LN LN 
Ta EE 
COO Tao se | s Jao 
NN EN 
EW 


t 


ಳಗಾವಿ ಗಾ 


[3 


4°] 
hGs]| © 
[8] 


9 


ತತ್ತಾರು 
ಖಾನಾಪೂರ 
ರಾಮದುರ್ಗ 
ಬೆಳಗಾವಿ 
ವಿಭಾಗದ ಒಟ್ಟು 
ಚಿಕ್ಕೋಡಿ 
ಹುಕ್ಕೇರಿ 
ರಾಯಬಾಗ 


| & 


& 
ಪ್ಲ 
FN) 


Fs] 


[3 

KN [1 
[9 
a 


ಹ 
hod 
ಐ 


4 


ಸಂಪರ್ಕ ಮತ್ತು ಕಡ (ಉತ್ತರ) ವಲಯ 


ಅನುಬಂಧ-2 
ವಿಧಾನ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ರವರ ಪ್ರಶ್ನೆ ಸಂಖ್ಯೆ-272 (332) ಕೈ ಉತ್ತರಗಳು 


ರೂ:-ಕೋಟಿಗಳಲ್ಲಿ 


ನರ್‌] USS pS TT 
ಸಹ (om. Se 


ಕೋಟಿಗಳಲ್ಲಿ) ಸ್ಟೀಕತವಾಗಿರುವ [ಹಾನಿಗೀಡಾದ 
ಬಿಲ್ಲುಗಳ 
ಮೊತ್ತ (ರೂ. 
ಕೋಟಿ ಗಳಲ್ಲಿ 


